KA/ BG-GPO/2515/NVPP-47/2006-2008 





CL 


ಕರ್ನಾಟಕ ರಾಜ್ಯಹಫ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ ಬೆಂಗಳೊರು, ಗುರುವಾರ, ಜುಲೈ ೧೩, ೨೦೦೬ (ಆಷಾಢ ೨೨, ಶಕ ವರ್ಷ ೧೯೨೮) ಸಂಚಿಕೆ ೨೮ 


ಭಾಗ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ಭೂ ಸ್ವಾಧೀನ ಅಧಿನಿಯಮ 1894 "ಪ್ರಕರಣ 16(2) ಅನುಸಾರ ಪ್ರಕಟಣೆ 
ಕ್ರಮಾಂಕ: ತುಂಮೇಯೋಭೂಸ್ವಾಸಿಆರ್‌- 3:2001-02, ದಿನಾಂಕ: 22ನೇ ಜೂನ್‌ 2006 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 161) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961 ರ ಪ್ರಕಾರ) ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961ರ ಪ್ರಕಾರ) 
ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 

ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ಚೀಲೂರು ಕಡದಕಟ್ಟೆ 
ಕ್ರ. ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಸ್ವಾಧೀನ 
ಸಂ. ನಂಬರ್‌ ಎ.ಗುಂ. ರೂ.ಪೈ ದಿನಾಂಕ 
1 2 3 4 5 6 7 
1. ಹಾಲಪ್ಪ ಬಿನ್‌ ರಂಗಪ್ಪ 63/2 ಪೆ ಖುಷ್ಮಿ 0-19 0-47 28.10.05 
2. | ಎಂ.ಆರ್‌. ಬಸವರಾಜಪ್ಪ ಬಿನ್‌ ರಾಮಪ್ಪ 63/3 ಪೈ ಬಾಗಾಯ್ತು ಎಂದು 0-35% 0-87 28.10.05 

ಪರಿಗಣಿಸಿದೆ 

3. A ಬಸಪ್ಪ ಬಿನ್‌ ರಂಗಪ್ಪ 65 ಪೈ ಖುಷ್ಕಿ 0-13 0-40 28.10.05 


- ನಿಂಗಪ್ಪ ಬಿನ್‌ ರಂಗಪ್ಪ 
- ರಾಜಪ್ಪ ಬಿನ್‌ ಹೊನ್ನಪ್ಪ 
. ಪರಮೇಶ್ವರಪ್ಪ ಬಿನ್‌ ಹಾಲಪ್ಪ 661 ಪೈ ಖುಷ್ಕಿ 0-16 0-56 28.10.05 
- ರಂಗಪ್ಪ ಬಿನ್‌ ಹಾಲಪ್ಪ 
- ಚೌಡಮ್ಮ ಕೋಂ ನಿಂಗಪ್ಪ 
. ಮಹದೇವಪ್ಪ ಬಿನ್‌ ಬಸಪ್ಪ 66/2 ಪೈ ಖುಷ್ಕಿ 0-05 0-17 28.10.05 
ರಾಮನಾಯ್ಕ ಬಿನ್‌ ಸೇವಾನಾಯ್ಕ ಷೆ ಖುಷ್ಕಿ 0-36 1-18 28.10.05 
- ರೂಪ್ಲಿಬಾಯಿ ಕೋಂ ಹಾಲನಾಯ್ಕ ಜಂಟಿ 
. ಸೀತಾ ನಾಯ್ಕ ಬಿನ್‌ ಭೀಮನಾಯ್ಕ 
- ಪಾರ್ವತಿಬಾಯಿ ಕೋಂ ಪೂರ್ಯನಾಯ್ತ 701 ಪೈ ಖುಷ್ಮಿ 0-19 0-55 28.10.05 
-_ರಂಗಾನಾಯ್ಕ ಬಿನ್‌ ಪೂರ್ಯನಾಯ್ದ 
. ಸೀತಾನಾಯ್ತ ಬಿನ್‌ ಭೀಮನಾಯ್ತ 












































ಆ 
WIN FY NPS ಉಟ ಓಣ ೧ ಭಟ ಟಬ 





(೩೨೯) 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೧೩, ೨೦೦೬ ಭಾಗ - ೬ 








1 2 3 4 5 6 7 
- ದುಂಡ್ಕಾನಾಯ್ಕ ಬಿನ್‌ ನೂರ್ಯನಾಯ್ಕ 
ಶಾಂತಾನಾಯ್ಕ ಬಿನ್‌ ನೂರ್ಯನಾಯ್ಕ 
- ಸೇವ್ಯಾನಾಯ್ಕ ಬಿನ್‌ ನೂರ್ಯನಾಯ್ದ 

. ಹಾಲಿಬಾಯಿ ಕೋಂ ಹರಿಶ್ಚಂದ್ರನಾಯ್ಕ 702ಎ ಪೈ ಖುಷ್ಕಿ 0-04 0-12 28.10.05 
. ಸಕ್ರಿಬಾಯಿ ಕೋಂ ರಂಗಾನಾಯ್ದ 
| ಶಂಕ್ರಾನಾಯ್ಕ 700ಬಿ ಖುಷ್ಕಿ 0-05 0-14 28.10.05 
. ಚಂದ್ರಾನಾಯ್ಕಯಾನೆ ಹರಭಂಡ ಬಿನ್‌ 
ಲೋಕ್ಕಾನಾಯ್ಕ್ಮ 

- ಕೆ.ಎಸ್‌. ಗಿರಿಜಮ್ಮ ಕೋಂ ಚಂದ್ರಪ್ಪ 711 ಪೈ ಖುಷ್ಕಿ 0-06 0-17 
ಎಬಿ. ಯಶೋದಮ್ಮ ಕೋಂ ಈಶ್ವರಪ್ಪ 0-03 0-09 28.10.05 
-_ರಂಗಪ್ಪ ಬಿನ್‌ ಚನ್ನಬಸಪ್ಪ 
ಕರಿಯಣ್ಣ 72 ಪೈ ಖುಷ್ಕಿ 0-14 0-40 28.10.05 
- ಕರಿಹನುಮಣ್ಣ 

. ಗಿರಿಯಪ್ಪ ಬಿನ್‌ ಭೀಮಪ್ಪ 
ಲಕ್ಷ ಮ್ಮಕೋಂ ರಂಗಪ್ಪ ಮತ್ತು ಎ.ಡಿ. ಪುಟ್ಟಪ್ಪ 
ಭೀಮಪ್ಪ 

- ಲಕ್ಷ ಪ್ರ ಬಿನ್‌ ರಂಗಪ್ಪ 

. ಹಾಲಪ್ಪ ಬಿನ್‌ ರಂಗಪ್ಪ ತಿಪ್ಪೇಗುಂಡಿ 77ಪೈ ಖುಷ್ಕಿ 0-19 0-62 28.10.05 
. ಕರಿಯಪ್ಪ ಬಿನ್‌ ಭೀಮಪ್ಪ 

. ಕೆ. ಗೋಣಿಬಸಪ್ಪ ಬಿನ್‌ ಕರಿಯಪ್ಪ 

. ಮಂಜಪ್ಪ ಬಿನ್‌ ಕರಿಯಪ್ಪ 

. ಫಕೀರಮ್ಮ ಕೋಂ ಚಂದ್ರಪ್ಪ 

. ಭೀಮಪ್ಪ ಬಿನ್‌ ಕರಿಯಪ್ಪ 

- ರತ್ನಮ್ಮ ಕೋಂ ಕೆಂಚಪ್ಪ 

. ರಂಗಪ್ಪ ಬಿನ್‌ ಮರುಳಪ್ಪ 

. ಆರ್‌. ಶಾಂತಮ್ಮ ಕೋಂ ಬಿ.ಜಿ. ಶಿವಪ್ಪ 
10. ರಂಗಪ್ಪ ಬಿನ್‌ ಹಾಲಪ್ಪ 

13. | 1. ರಂಗಪ್ಪ ಬಿನ್‌ ಪೋಟಿಹಾಲಪ್ಪ 78ಪೈ ಖುಷ್ಕಿ 1-01 1-50 28.10.05 
2. ನಿಂಗಪ್ಪ ಬಿನ್‌ ಪೋಟಿಹಾಲಪ್ಪ 











೦೦ 
ರಜ ೧ ಧಾ ಟಾ ಜಾ 





10. 





11. 





12. 
































ಜುಮ್ಲಾ 5-35 % 7-24 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 

ಪಿ.ಆರ್‌. 189 ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಪ್ರಕಟಣೆ ಸಂಖ್ಯೆ:ಎಸ್‌ಎಲ್‌ಎಒ ಎಸ್‌ಆರ್‌ (ಹೆ) 16/2003-04, ದಿನಾಂಕ: 30ನೇ ಜೂನ್‌ 2006 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894ರ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆಯ ಕಂಇ 128 ಭೂಸ್ವಾತು 

2004, ದಿನಾಂಕ:30.8.2005 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ ಶಾಖೆ ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 20.10.2005 ರಂದು ಕರ್ನಾಟಕ ರಾಜ್ಯ ಪತ್ರ 766 ರಿಂದ 773 ರವರೆಗೆ ಭಾಗ-6 ರಲ್ಲಿ ವಗರಗೆರೆ, ಹುರುಳಗೆರೆ, 
ನಾಗಸಂದ್ರ, ಜಿಡ್ಡಿಗೆರೆ, ಚೊಟ್ಟಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತದೆ. ಸದರಿ 
ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಎಡೆಯೂರು ಗ್ರಾಮ: ವಗರಗೆರೆ, ಹುರುಳಗೆರೆ, 
ನಾಗಸಂದ್ರ, ಜಿಡ್ಡಿಗೆರೆ, ಚೊಟ್ನಹಳ್ಳಿ 
ಘೋಷ್ಟಾರೆ 
6(1) ರಂತೆ ಪ್ರಕಟವಾಗಿರುವುದು 6(1) ತಿದ್ದುಪಡಿಯಾಗಿರುವುದು 
1) ವಗರಗೆರೆ 15-29 ವಗರಗೆರೆ 15-00 
2) ಹುರುಳಗೆರೆ 4-14 ಹುರುಳಗೆರೆ 4-14 
3) ನಾಗಸಂದ್ರ 3-23 ನಾಗಸಂದ್ರ 3-23 
4) ಜಿಡ್ಡಿಗೆರೆ 13-13 ಜಿಡ್ಡಿಗೆರೆ 13-13 
5) ಚೊಟ್ಟಹಳ್ಳಿ 1-18 ಚೊಟ್ಟಹಳ್ಳಿ 1-18 
ಒಟ್ಟು 38-17 ಒಟ್ಟು 37-28 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 192 ಹೇಮಾವತಿ ನಾಲಾ ವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂಸ್ವಾಧೀನ ಕಾಯಿದೆ ಪ್ರಕರಣ 4(1)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 5/02-03, ದಿನಾಂಕ: 24ನೇ ಮೇ 2006 
ಈ ಮುಂದಿನ ಅನುಸೂಚಿಯಲ್ಲಿರುವ ಸೂಚಿಸಿರುವ ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಯನಕಲ್ಲು ಕೆರೆ ಎಡ ದಂಡೆ ಉಪ ಕಾಲಂ 
ನಿರ್ಮಿಸುವ ಸಲುವಾಗಿ ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿದೆ. 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಕೈ ೧೩, ೨೦೦೬ ೩೩೧ 





ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 1994ನೇ ಸಾಲಿನ ಕೇಂದ್ರದ 1ನೇ ಅಧಿನಿಯಮ 4(1)ರ ಪ್ರಕರಣದಿಂದ ನಿಹಿತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಳ್ಳಲು ಅಸಿಸ್ಟೆಂಟ್‌ ಕಮೊಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ 
ರವರಿಗೆ ಮತ್ತು ಸಿಬ್ಬಂದಿ ಕೆಲಸವರಿಗೆ ಕೋಲಾರ ಜಿಲ್ಲೆ, ಕೋಲಾರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಾಧಿಕಾರ ನೀಡುವುದು ಎಂಬುದಾಗಿ ಈ ಮೂಲಕ 
ಸಂಬಂಧಪಟ್ಟವರಿಗೆ ಸದರಿ ಅಧಿನಿಯಮ ಪ್ರಕರಣ 4(1)ರ ಪ್ರಕರಣತಿಳುವಳಿಕೆ ನೀಡಲಾಗಿದೆ. 

ಸದರಿ ಜಮೊನುಗಳಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಆಕ್ಷೇಪಣೆಗಳನ್ನು ಮಾಡುವುದರಿಂದ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3(ಸಿ)ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಅಸಿಸ್ಟೆಂಟ್‌ ಕಮೊಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ, ರವರಿಗೆ ಲಿಖಿತ ಮೂಲಕ 
ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಆರ್‌ಡಿ 53 ಎಕ್ಕೂಡಬ್ಲ್ಯೂ 75 ದಿನಾಂಕ: 25.6.1975ನ್ನು ನೋಡಿ. 

ಸದರಿ ಜಮೂನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಿಗೆ ಅಡಚಣೆವುಂಟು 
ಮಾಡುವುದಾಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೂನಿನಲ್ಲಿ ಆಸಕ್ತಿ ಉಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ 
ನೀಡಲಾಗಿದೆ. ಸದರಿ ಜಮೂನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವ್ಯಕ್ತಿಯು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾಗುವ ಅಂತಹ ಭಾಗಗಳಿಗೆ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೂನಿನ ಒಂದು ಕರಡು ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೂಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪ ವಿಭಾಗ, 
ಚಿಕ್ಕಬಳ್ಳಾಪುರ, ರವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಗೌರಿಬಿದನೂರು ಹೋಬಳಿ: ಮಂಚೆಲಾಹಳ್ಳಿ ಗ್ರಾಮ: ರಾಯನಕಲ್ಲು 
ಕ್ರ. ಭೂಮಾಲೀಕರು: ಅನುಭವದಾರರ ಹೆಸರು ಸ.ನಂ.: ತರಹೆ ಭೂಸ್ವಾಧೀನಪಡಿಸಿರುವ 
ಸಂ. ಜಮೂನಿನ ವಿಸ್ತೀರ್ಣ ಎ.ಗುಂ. 
1. | ದೊಡ್ಡತಿಮಪ್ಪ ಬಿನ್‌ ಮುನಿಶಾಮಪ್ಪ, ಚಿಕ್ಕತಿಮ್ಪಪ್ಪ ಬಿನ್‌ | 1:1ಎ ಖುಷ್ಕಿ 0-03 
ಮುನಿಶಾಮಪ್ಪ, ವೆಂಕಟರಮಣಪ್ಪ ಬಿನ್‌ ಮುನಿಶಾಮಪ್ಪ ರಘು 
2. | ಚಿಕ್ಕಪ್ಪಯ್ಯ, ಲಕ್ಷಮ್ಮ ಬಿನ್‌ ಮುನಿಶಾಮಿ, ರಾಮಪ್ಪ ಬಿನ್‌ 1:2 ಖುಷ್ಕಿ 0.04 
ತಿರುಮಳಪ್ಪ, ಚಿಕ್ಕನಾರಾಯಣಪ್ಪ, ವೆಂಕಟರಾಮಪ್ಪ 
3. | ವೆಂಕಟಶಾಮಪ್ಪ ಬಿನ್‌ ಯಾಕಾಶಪ್ಪ, ದೊಡ್ಡವೆಂಕಟರಾಯಪ್ಪ, | 13 ಬಾಗಾ 0.02 


ಚಿಕ್ಕಪ್ಪಯ್ಯ, ಚಿಕ್ಕನಾರಾಯಣಪ್ಪ ತಿರುಮಳಪ್ಪ ಬಿನ್‌ ಚಿಕ್ಕಪ್ಪಯ್ಯ, 
ವೆಂಕಟರೋಣಪ್ಪ  ಆರ್‌.ಇ. ಕೃಷ್ಣಪ್ಪ. ವೆಂಕಟಶಾಮಪ್ಪ ಬಿನ್‌ 
ಯಾಕಾಸಪ್ಪ (ಪವತಿ) ಮಕ್ಕಳು 1) ಲಕ್ಷ್ಮೀನಾರಾಯಣಪ್ಪ, (2) ಕೃಷ್ಣಪ್ಪ 
4. | ಮುನಿಯಪ್ಪ ಬಿನ್‌ ದೊಡ್ಡವೆಂಕಟಪ್ಪ, ಮುನಿಶಾಮಪ್ಪ ಬಿನ್‌ 4 ಖುಷ್ಕಿ 0.21 
ಚಿಕ್ಕವೆಂಕಟಪ್ಪ, ವೆಂಕಟಶಾಮಪ್ಪ ಬಿನ್‌ ಚಿಕ್ಕವೆಂಕಟಪ್ಪ, ಮುನಿಯಪ್ಪ 
ಬಿನ್‌ ದೊಡ್ಡವೆಂಕಟಪ್ಪ, ಮುನಿಶಾಮಪ್ಪ ಬಿನ್‌ ಚಿಕ್ಕವೆಂಕಪ್ಪ, 
ವೆಂಕಟಶಾಮಪ್ಪ ಬಿನ್‌ ಚಿಕ್ಕವೆಂಕಟಪ್ಪ ಅರ್ಥ ಹಿಸ್ಸೆ 




















5. | ಸಂಜೀಮ್ಮ ಕೋಂ ನಂಜುಂಡರೆಡ್ಡಿ, ನಾರಾಯಣಪ್ಪ ಬಿನ್‌ ಅವಲಪ್ಪ, 89:2ಎ 0.03 
ಸಂಜೀವಮ್ಮ (ಫವತಿ) ನಂಜುಂಡರೆಡ್ಡಿ, ನಾರಾಯಣಪ್ಪ (ಫವತಿ) 
ಮಗಳು, ಗಂಗಮ್ಮ 
6. ಲಕ್ಷ್ಮಮ್ಮ ಕೋಂ ಗಂಗರೆಡ್ಡಿ 89:2 0.03 
7. | ಆರ್‌. ವೆಂಕಟರಾಮರಾವ್‌ ಆರ್‌. ವೆಂಕಟರಾಮರಾವ್‌ (ಪವತಿ) 82:2 0.04 
ಕ್ರಯದಾರರು ಪೆಸೆಲರೆಡ್ಡಿ ಫವತಿ ಇವರ ಮಗಳು ವೆಂಕಟಲಕ್ಷ ಮ್ಮ 
8. | ವೆಂಕಟೇಶಪ್ಪ ಬಿನ್‌ ತಿಮ್ಮಪ್ಪ, ನಾಗರಾಜು ಬಿನ್‌ ತಿಮ್ಮಯ್ಯ 83 0.03 
ಆರ್‌.ಟಿ. ಚಿಕ್ಕಅದಿರೆಡ್ಡಿ, 0.20 
ಆರ್‌.ಬಿ. ನಂಜುಂಡರೆಡ್ಡಿ, 1.00 
ತಿಮದ್ರೆಡ್ಡಿ ಬಿನ್‌ ಚಿಕ್ಕ ಅದೆಪ್ಪ 0.20 


ಲಕ್ಷ್ಮೀದೇವಮ್ಮ ಕೋಂ ವೆಂಕಟರಮಣಪ್ಪ, ಆರ್‌.ಎನ್‌. 
ನಾರಾಯಣರೆಡ್ಡಿ ಪಿ.ಎನ್‌. ಮುನಿರೆಡ್ಡಿ ನರಸಮ್ಮ ರಾಮಪ್ಪ ಬಿನ್‌ 























ತಿರುಮೆಳಪ್ಪ 
ಆರ್‌.ಬಿ. ನಂಜುಂಡರೆಡ್ಡಿ ಬಿನ್‌ ಬೈರಪ್ಪ, ರಾಮಪ್ಪ ಬಿನ್‌ ತಿರುಮಳಪ್ಪ, 67:1 ಖುಷ್ಕಿ 0.07 
ಚಿಕ್ಕವೆಂಕಟಪ್ಪ (ಫವತಿ) ಸೊಸೆ ಚನ್ನಮ್ಮಯ್ಯ ಕೋಂ ಲೇಟ ಬಸವರೆಡ್ಡಿ, ಬಾಗಾಯ್ತು 0.01 
ತಿಪ್ಪರೆಡ್ಡಿ ಬಿನ್‌ ಚಕ್ಕಅದಿರೆಡ್ಡಿ 

0-08 

ಒಟ್ಟು 1-11 ಎಕರೆ 
ಪಿ.ಆರ್‌. 194 ಜಿಲ್ಲಾಧಿಕಾರಿಗಳು, ಕೋಲಾರ 
ತಿದ್ದುಪಡಿ 


ದಿನಾಂಕ: 11.5.2006ರ ಕರ್ನಾಟಕ ರಾಜ್ಯಪತ್ರದ ಭಾಗ '/ರ ಪುಟ ಸಂಖ್ಯೆ: 230ರಲ್ಲಿ ಸರ್ಕಾರದ ಕಂದಾಯ ಇಲಾಖೆಯ ಅಧಿಸೂಚನೆಯ 
ಸಂಖ್ಯೆ: ಕಂಇ 57 ಭೂಸ್ಥಾಬಿ/05, ದಿನಾಂಕ: 28.3.2005 ಎಂದು ತಪ್ಪಾಗಿ ಪ್ರಕಟವಾಗಿದ್ದು, ಇದನ್ನು ಅಧಿಸೂಚನೆಯ ಸಂಖ್ಯೆ: ಕಂಇ 57 
ಭೂಸ್ರಾಬೆ/05, ದಿನಾಂಕ: 28.3.2006 ಎಂದು ಓದಿಕೊಳ್ಳುವುದು. 
ಪಿ.ಆರ್‌. 193 ಸಂಕಲನಾಧಿಕಾರಿಗಳು. 


೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೩, ೨೦೦೬ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ : ಕಂಇ 26 ಭೂಸ್ವಾತು 2005, ದಿನಾಂಕ: 27ನೇ ಮೇ 2006 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕರಡಿಗುಡ್ಡದ ಹತ್ತಿರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆಯೆಂದು ಅಗತ್ಯವಾಗಿದೆ ಎಂದು 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ಕಲಂ 401ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಯೂ:ಎಸ್‌ಆರ್‌:10104-05 ದಿನಾಂಕ: 18.3.2005ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ: 
ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894 ರ 1) 5-ಎ ಪ್ರಕರಣದ (2ನೇ ಉಪ-ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 
































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುಮಕೂರು ಹೋಬಳಿ : ಊರ್ಡಿಗೆರೆ ಗ್ರಾಮ : ಊರ್ಡಿಗೆರೆ ಮತ್ತು ಸಾತಘಟ್ಟ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನ ಆಕಾರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ರೂ-ಪೈ 
ಸ.ನಂ ಸ.ನಂ. ಸ.ನಂ. ಸ.ನಂ. 
1 2 3 4 5 6 7 8 9 10 11 
ಊರ್ಡಿಗೆರೆ 
1. | ಅಬ್ದುಲ್‌ ಷುಕೂರು ಬಿನ್‌ ಯಕೂಬ್‌ ಖಾನ್‌ | ಅಬ್ದುಲ್‌ ಷುಕೂರು 159/6 ಖುಷ್ಕಿ ಸಾತಘಟ್ಟ ಗಡಿ | ಸ.ನಂ. 159 ಉಳಿಕೆ | ಸ.ನಂ. 159 | ಸ.ನಂ. 223 | 1-10 2-00 
ಉಳಿಕೆ ಉಳಿಕೆ 
2. | ಈರಮ್ಮ ಕೋಂ ಪುಟ್ಟರಂಗಯ್ಯ ಈರಮ್ಮ 223 ಖುಷ್ಕಿ ಸಾತಘಟ್ಟ ಗಡಿ | ಸ.ನಂ. 159 ಉಳಿಕೆ | ಸ.ನಂ. 159 | ಸ.ನಂ. 223 | 0-30 1-05 
ಉಳಿಕೆ ಉಳಿಕೆ 
ಸಾತಘಟ್ಟ 
1. | ಅಬ್ದುಲ್‌ ಷುಕೂರು ಬಿನ್‌ ಯಾಕೂಬ್‌ ಖಾನ್‌ ಅಬ್ದುಲ್‌ ಷುಕೂರು 6 ಖುಷ್ಕಿ ಸ.ನಂ. 6ರ ಊರ್ಡಿಗೆರೆ ಗಡಿ ಸ.ನಂ. 6ರ ಸ.ನಂ. 98 / 2-00 2-00 
ಉಳಿಕೆ ಉಳಿಕೆ 
2. | ಅಬ್ದುಲ್‌ ವಾಜಿದ್‌ ಬಿನ್‌ ಅಬ್ದುಲ್‌ ಹುಸೇನ್‌ | ಅಬ್ದುಲ್‌ ವಾಜಿದ್‌ 6 ಖುಷ್ಕಿ ಸ.ನಂ. 6ರ ಸ.ನಂ. 98 ಮತ್ತು | ಸ.ನಂ. 6ರ | ಸ.ನಂ. 6ರ | 0-20 0-65 
ಉಳಿಕೆ ಸ.ನಂ. 6ರ ಉಳಿಕೆ ಉಳಿಕೆ ಉಳಿಕೆ 
3. | ಕೆಂಚಯ್ಯ ಬಿನ್‌ ಬಾಲಯ್ಯ ಕೆಂಚಯ್ಯ 98 ಖುಷ್ಕಿ ಸ.ನಂ.6ರ ಊರ್ಡಿಗೆರೆ ಗಡಿ | ಸ.ನಂ. 6ರ | ಸ.ನಂ. 87 | 3-30 ಖು 4-13 
ಪೈಕಿ ಉಳಿಕೆ 0-10ಖ 









































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೩, ೨೦೦೬ ೩೩೩ 





















































2 3 4 5 6 7 8 9 10 11 
4. | ಚಿಕ್ಕರಂಗಯ್ಯ ಬಿನ್‌ ನರಸಿಯಪ್ಪ ಚಿಕ್ಕರಂಗಯ್ಯ 87 ಖುಷ್ಕಿ | ಸ.ನಂ. 6 ಊರ್ಡಿಗೆರೆ ಗ್ರಾಮದ ಗಡಿ ಸ.ನಂ. 98 ಸ.ನಂ. 87 ಉಳಿಕೆ | 0-06 0-18 
8-16 ಖು 
ಒಟ್ಟು 0-10 ಖು 10-01 
8-26 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 187 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ) 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 44 ಭೂಸ್ವಾತು 2006, ದಿನಾಂಕ: 7ನೇ ಜುಲೈ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೀರನಕಲ್ಲು ಮಜರೆ ಗುಂಡಹನುಮಂತರಾಯನಪಾಳ್ಯದ ಸರ್ಕಾರಿ ರಸ್ತೆಯಿಂದ ಪಶ್ಚಿಮ ಭಾಗದ ಹಿಡುವಳಿ 
ಜಮೀನುಗಳಿಗೆ ಹಾಗೂ ಅಲ್ಲಿರುವ ವಾಸದ ಮನೆಗೆ ತಿರುಗಾಡಲು ರಸ್ತೆಗಾಗಿ ಅಗತ್ಯವಾಗಿದೆಯೆಂದು ಅಗತ್ಯವಾಗಿದೆ ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ ಎಲ್‌ಎಕ್ಕೂ:ಎಸ್‌ಆರ್‌:97/04-05 ದಿನಾಂಕ: 5.2.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ: 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894 ರ 1) 5-ಎ ಪ್ರಕರಣದ (2ನೇ ಉಪ-ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುಮಕೂರು ಹೋಬಳಿ : ಕಸಬಾ ಗ್ರಾಮ : ಬೀರನಕಲ್ಲು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನ ಆಕಾರ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ರೂ-ಪೈ 
ಸ.ನಂ. ಸ.ನಂ. ಸ.ನಂ. ಸ.ನಂ. 
1 2 3 4 5 6 7 8 9 10 11 
1. | ಜಿ.ಎಸ್‌. ರಾಜಣ್ಣ ಬಿನ್‌ ಸಂಜೀವಪ್ಪ, ಜಿ.ಎಸ್‌. ರಾಜಣ್ಣ, 78/1 ಖುಷ್ಕಿ ರಸ್ತೆ 783ರ ಜಮೀನು 781ರ 771ರ ಉಳಿಕೆ | 00-031, 00-09 
ರಾಮಚಂದ್ರಯ್ಯ ಬಿನ್‌ ಸಂಜೀಪ್ಪ ರಾಮಚಂದ್ರಯ್ಯ ಉಳಿಕೆ ಜಮೀನು 
ಜಮೀನು 
2. | ಗಿರಿಜಮ್ಮ ಕೋಂ ಬೋರಣ್ಣ ಗಿರಿಜಮ್ಮ 78/3 ಖುಷ್ಕಿ 78/1ರ 783ರ ಖಾಸಗಿ 783ರ ಉಳಿಕೆ 7712 ಬಿ 2 00-05 0--14 
ಜಮೀನು ಹಿಡುವಳಿ ಜಮೀನು ಹಾಗೂ 77/2 
ಉಳಿಕೆ ಜಮೀನು 









































೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೩, ೨೦೦೬ ಭಾಗ - ೬ 
























































1 2 3 4 5 6 7 8 9 10 11 
3. | ಲಕ್ಷ್ಮಿನಾರಾಯಣ ಬಿನ್‌ ಓಬಳನರಸಪ್ಪ, | ಲಕ್ಷಿ ನಾರಾಯಣ, ನರಸಿಂಹಮೂರ್ತಿ 771 ಖುಷ್ಕಿ ರಸ್ತೆ 772 ಬಿ2 ಉಳಿಕೆ 78/1,78/3ರ 7711ರ ಉಳಿಕೆ 00-041, 00-11 
ನರಸಿಂಹಮೂರ್ತಿ ಬಿನ್‌ ಓಬಳನರಸಪ್ಪ | ಬಿನ್‌ ಓಬಳನರಸಯ್ಯ ಜಮೀನು ಜಮೀನು ಜಮೀನು 
4. | ನಾಗಪ್ಪ ಬಿನ್‌ ಚಿಕ್ಕ ನಾಗಪ್ಪ 772 ಬಿ2| ಖುಷ್ಕಿ | 771ರ | ಖಾಸಗಿ ಹಿಡುವಳಿ 783ರ 772 ಬಿ2 ಉಳಿಕೆ | 00-03 00-08 
ಜಮೀನು | ಉಳಿಕೆ ಜಮೀನು ಜಮೀನು ಜಮೀನು 
ಒಟ್ಟು 00-16 0-42 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 188 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂಎಸ್‌ಆರ್‌ 3:2006-07, ದಿನಾಂಕ: 20ನೇ ಜೂನ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮಂಚನಬೆಲೆ ಜಲಾಶಯದ ಎಡದಂಡೆ ನಾಲೆಗಾಗಿ ಭೂ ಸ್ವಾಧೀನಕ್ಕಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ. SR. 16:05-06) 


















































ಅನುಸೂಚಿ 
ಜಿಲ್ಲೆ : ಬೆಂಗಳೂರು (ಗ್ರಾ) ತಾಲ್ಲೂಕು : ರಾಮನಗರ ಹೋಬಳಿ : ಕಸಬಾ ಗ್ರಾಮ : ಹರಿಸಂದ್ರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ ನಿರ್ಧರಣೆ 
ಸಂ. ಅಂದಾಜು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1. | ಶಿವಣ್ಣ ಬಿನ್‌ ಕಾಳೇಗೌಡ ಶಿವಣ್ಣ ಬಿನ್‌ ಕಾಳೇಗೌಡ 245 ಖುಷ್ಕಿ ಸರ್ಕಾರಿ 245ರ ಉಳಿಕೆ 245ರ ಉಳಿಕೆ | 245ರ ಉಳಿಕೆ 0-20 18-83 
ಜಮೂನು ಜಮೂನು ಜಮೂನು ಜಮೂನು 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 195 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲೈ ೧೩, ೨೦೦೬ ೩೩೫ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಯೂಎಸ್‌ಆರ್‌ 6:2006-07, ದಿನಾಂಕ: 3ನೇ ಜುಲೈ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬಿಡದಿಯಲ್ಲಿ ಹೈಟೆಕ್‌ ಬಸ್‌ ಡಿಪೋ ನಿರ್ಮಾಣಕ್ಕಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 402ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ತಾಧೀನಾಧಿಕಾರಿಗಳು, 
ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ 
ಪ್ರಕತರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ. SR. 21:06-07) 











ಅನುಸೂಚಿ 
ಜಿಲ್ಲೆ : ಬೆಂಗಳೂರು (ಗ್ರಾ) ತಾಲ್ಲೂಕು : ರಾಮನಗರ ಹೋಬಳಿ : ಬಿಡದಿ ಗ್ರಾಮ : ಬಾನಂದೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ. ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪ್ಪೆ 
1 ಟಿ. ಚೆನ್ನಪ್ಪ ಬಿನ್‌ ಟಿ. ಚನ್ನಪ್ಪ | ಟಿ. ಚನ್ನಪ್ಪ 82 ಖುಷ್ಕಿ ಸ.ನಂ. 90ರ ಬಾನಂದೂರು ಬಿಡದಿ ಮೇಡಮಾರನಹಳ್ಳಿ 1-30 
ಜಮೂನು ರಸ್ತೆ ಗ್ರಾಮದ ಗಡಿ ರಸ್ತೆ 









































ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 196 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೩, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಆರ್‌ (3) ಎಲ್‌ಎಕ್ಕೂ.ಎಸ್‌.ಆರ್‌.2/2004-05, ದಿನಾಂಕ: 1ನೇ ಜುಲೈ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಸೊರಬ ತಾಲ್ಲೂಕು ಹಿರೇಶಕುನ ಗ್ರಾಮದ .ನಂ.79,80,81 ಹಾಗೂ 82ರಲ್ಲಿ ಸಾರ್ವಜನಿಕ ಆಸ್ಪತ್ರೆ ವಿಸ್ತರಣೆ ಅಭಿವೃದ್ಧಿ 
ಸಲುವಾಗಿ ಈ ಕೆಳಕಂಡ ಜಮೀನುಗಳ ಭೂ ಸ್ವಾಧೀನತೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894)ರ (1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು 
ಭೂಸ್ವಾಧೀನಾಧಿಕಾರಿ ಹಾಗೂ ಸಾಗರ ಪ್ರಾಂತ್ಯಾಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಭೂ ಸ್ವಾಧೀನಾಧಿಕಾರಿ ಹಾಗೂ ಪ್ರಾಂತ್ಯಾಧಿಕಾರಿಗಳು, 
ಸಾಗರ ಉಪವಿಭಾಗ, ಸಾಗರ ಇವರನ್ನು ನೇಮಕ ಮಾಡಿದೆ. 

ಭೂಮಿಯಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಪ್ರಕಟಣೆಯು ಪ್ರಕಟವಾದ 30 ದಿವಸಗಳೊಳಗಾಗಿ ಅಥವಾ ಅದಕ್ಕೂ ಮುಂಚೆ, ಕರ್ನಾಟಕ 
ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಭೂ ಸ್ವಾಧೀನಾಧಿಕಾರಿ ಹಾಗೂ 
ಪ್ರಾಂತ್ಯಾಧಿಕಾರಿಗಳು, ಸಾಗರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಭೂ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇವಾರಿಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚಗಳನ್ನು ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ ಏಳನೇ (ಖಂಡದ) 
ಉಪಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಸಾಗರ ಪ್ರಾಂತ್ಕಾಧಿಕಾರಿಗಳ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು : ಸೊರಬ ಹೋಬಳಿ : ಕಸಬಾ ಗ್ರಾಮ : ಹಿರೇಶಕುನ 
ಕ್ರ. ವಿವರಣೆಗಳೊಂದಿಗೆ |ಖಾತೇದಾರರ / ಅನುಭವದಾರರ ಅಥವಾ ಗೇಣಿದಾರ ಅಥವಾ ತರಹೆ ಸರ್ವ ನಂ. ಚೆಕ್ಕುಬಂದಿ ಭೂಸ್ವಾಧೀನಪಡಿಸಿ 
ಸಂ. ಕ್ರ. ಸಂ. ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಕೊಳ್ಳಬೇಕಾದ ಅಂದಾಜು 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ-ಪೈ 
1 2 3 4 5 6 14 8 9 10 11 
[ಕ ಸುಶೀಲಮ್ಮ ಕೋಂ ಶಿವಾನಂದಪ್ಪ ಖುಷ್ಕಿ 79 113 ಸರ್ಕಾರಿ ರಸ್ತೆ 80 113 1.21 0.52 
2: ನಿಂಗವ್ವ ಬಸವಣ್ಣಪ್ಪ ಬಿನ್‌ ಬಿಷ್ಠಪ್ಪ ಖುಷ್ಕಿ 80 79 ಸರ್ಕಾರಿ ರಸ್ತೆ 81 113 0.15 0.13 
3. ಮಳಲಗದ್ದೆ ಕೆರಿಯಪ್ಪ ಬಿನ್‌ ದ್ಯಾವಪ್ಪ ಖುಷ್ಕಿ 81 80 ಸರ್ಕಾರಿ ರಸ್ತೆ 82 113 0.15 0.12 
4. ಶಾಕೀರ್‌ ಬೇಗಂ ಕೋಂ ಸಿ.ಎಂ. ಹನೀಫ್‌ ಸಾಬ್‌ ಖುಷ್ಕಿ 82 81 ಸರ್ಕಾರಿ ರಸ್ತೆ 83 113 0.06 0.04 
ಜುಮ್ಲಾ ಖುಷ್ಕಿ ೩.17 






































ಪಿ.ಆರ್‌. 199 ಉಪವಿಭಾಗಾಧಿಕಾರಿ, ಸಾಗರ ಉಪವಿಭಾಗ, ಸಾಗರ.. 





